ಪ್ರಹಸನ ರಚಯಿತರು: 


ಎಮ್‌. ಎನ್‌. ಕಾಮತ್‌ 
ಮಂಗಳೂರು 








.ಒಂದಾಣೆ ಮಾಲೆ'ಯಲ್ಲಿ . ಪ್ರಕಟವಾಗುವ 
ಕೆಲವು ವಿಷಯಗಳು | 


ಸಣ್ಣಿ ಕತೆಗಳು ಪ್ರಹಸನಗಳು 
ನೀಳ್ಲತೆಗಳು ಏಕಾಂಕ ನಾಟಕಗಳು 





ವ್ಯಕ್ತಿ ಚಿತ್ರ ದೇಶ-ನಿದೇಶ ಚರಿತ್ರೆ 

ವಿಜ್ಞಾನ ಚಿಕ್ಕ ನಿಘಂಟುಗಳು 

ಶಿಲ್ಪ ಜಗತ್ತಿನ ಶ್ರೇಷ್ಠ ತತ್ಯಜ್ಞಾನಿಗಳ ಉಪದೇಶ 
ಲಲಿತಕಲೆ ಸೃಷ್ಟಿಯ ವೈಚಿತ್ರ್ಯಗಳು 

ಗೃಹವೈದ್ಯ £ ಶೈಕ್ಸಣಿಕ ವಿಚಾರಗಳು 

ಗೃಹಿಣಿಯರಿಗೆ ಕ್ಲೇತ್ರಗಳ ನಿವರ 

ಉಪಯುಕ್ತಸಲಹೆಗಳು 

ಸುಭಾಷಿತ ವಾಜ್ಮಯ ವಿಚಾರ 


ಪ್ರಯಾಣ ಕತೆಗಳು ಸತ್ಯ ಕಥಾನಕಗಳು 


ಶ್ರೀ! ಕೋ, ಶ, ಕಾರಂತ, ಬಿ.ಎ, ಬಿ.ಎಲ”., ಶ್ರೀ| ಡಿ. ಪುಟ್ಟಸ್ವಾಮಿ, 
ಬಿ.ಎ., ಬಿ.ಎಲ್‌ ಎಡ್ಕೊಕೇ೯, ವೈದ್ಯಗುರು ಎಂ. ಆ೦". ಭಟ್‌ 
ದಿ| ಎವರ್‌. ಎನ್‌. ಕಾಮತ್‌ ಶ್ರೀ| ನಿ. ಎಸ್‌. ವೆಂಕಟಕೃಷ್ಣ ರಾವ", 
ಎಂ.ಎ., ಬಿ.ಟಿ, ಶ್ರೀ! ಎಮು. ಸುಬ್ರಾಯನ”, ವಿದ್ವಾನ್‌, ಶ್ರೀ। ಕುಡಿ 
ವಿ 
ವಾಸುದೇವ ಶೆಣೈೆ, ಶ್ರೀ! ಎಲ”, ಎಸ್‌, ನಾಯಕ, ಡಾ| ಎಸ್‌. ಪಿ. ಭಟ. 
ಮೊದಲಾದವರ ಲೇಖನಗಳು "ಒಂದಾಣೆ ಮಾಲೆ'ಯಲ್ಲಿ ಪ್ರಕಟವಾಗುವುವು. 
ಕೆಲವು ಪ್ರಕಟಣಿಗಳು 82, 40, 486 ಅಥವಾ ಹೆಚ್ಚು ಪುಟಗಳಿರು 
ವುವು. ಆದರೆ, ಯಾನ 'ಸ್ಪಕಟಣೆಯೂ ಹದಿನಾರು ಪುಟಗಳಿಗಿಂತ ಕಡಿಮೆ 
ಇರುವುದಿಲ್ಲ, 


ಒಂದಾಣೆ ಮಾಲೆ, 
ಪ್ರಭಾತ ಆಫೀಸು, ರಥಬೀದಿ, ಮಂಗಳೂರು--೧, 


ಟಾ ಸ್ತತ ಸಲ, ಅಸನ... 


ಜಾಷಾಡದಾಮಾಜಡಾಯಾಯಾಯಾಜಡಾಯಾಯಾಯಾನಿಯಾಚಾಳಾಚಯಾಷಾಪಾಡಾಣಡಾಯಾಜಡಾಯಾ 


“ಒಂದಾಣೆ ಮಾಲೆ'ಯ-4ನೇ ಪ್ರಕಟಣೆ 


'ಸಧಿ'ಸುಬ' 
ಸ್‌” ಬ್ರ 


ಏಕಾಂಕ ಪ್ರಹಸನ 





ಸ್ರಹೆಸನ ರಚಯಿತರು: 
ಎಮ್‌. ಎನ್‌. ಕಾಮತರವರು 


ಪಾತ್ರ ನಗ 


ಈ 


ಸಿದಯ ಹಳ್ಳಿಯ ಒಬ್ಬ ಜವುಳಿ ವ್ಯಾಪಾರಸ್ತ. 


ರಾಕಿ 
ಸಂಬ್ಬಯ್ಯ ಬ ಗ್ಗ ಸತ್‌ ಹಳ್ಳಿಯ ಒಬ್ಬ ಕಳ್ಳ. 
ಗಂಗಯ್ಯ ಹ ಸಚ ಜೂ ಕ ವಕೇಶ್ಯ 
ಗುಮಾಸ್ತೆ... ... ಎ. (ನ್ಯಾಯಾಲಯದ ಗುವನಾಸ್ತ.) 
ನ್ಯಾಯಾಧೀಶ ಸ 


(ಕೋರ್ಟು ಪೇದೆಗಳು; ಒಬ್ಬಿಬ್ಬರು ವಕೀಲರು; ಮೊಕದ್ದಮೆಗಾಗಿ ಬಂದ 
ಕಕ್ಸಿಗಾರರು; ಒಬ್ಬಿಬ್ಬರು ಸ್ರೇಕ್ಸಕರು,) 


1954 


_ಒಂದಾಣೆ ಮಾಲೆ, 
ಪ್ರಭಾತ ಆಫೀಸು, ರಥಬೀದಿ, ಮಂಗಳೂರು 1. 


ಇಾಲಾಷಾಡಾಣಾಕಾಕಾಘಾಶಹಾರಾಪಾಷಾ ಕಾಡಾಕಾಜಾಧಾಜಾಢಾ ಜಳ ಜಾಳಾಳಾಳಾಳಾಡಾಳಾಳಾಳಾಾ ಜಾಳಾಳಾಳಾಳಾ 


| 
| 
ಸ 


*ಉಾಡಾಜಡಾಜಾಪಾಜಾಜಾಡಾಡಾಜಾಇಾ ಡಾ ್‌ಜಪಾಷಾಡಾಜಾಣಾಡಾಡಾಜಾಳಾಡಾಜಡಾಂ 


ಸರಿ ಜೀ 
ಬ್‌ ್ರ) 


(ಏಕಾಂಕ ಪ್ರಹಸನ) 


(ಇಂಗ್ಲಿಷಿನಲ್ಲಿ 100 7೩7608/6 ಎ೦ಬ ಲೇಖಕನು ಬರೆದ ೫ಂ£7 
10708816 ಎಂಬ ಒಂದಂಕದ ಪ್ರಹಸನವನ್ನು ಅನುಸರಿಸಿ ಬರೆದುದು. ಆ 
ಮೂಲ ಪ್ರಹಸನವು ೧೫ನೇ ಶತಮಾನದ ಒಂದು ಫ್ರೆಂಚ್‌ ನಾಟಕವನ್ನು ಅನು 
ಕರಿಸಿ ಬರೆದುದು; “18 ೫೩/0೮ 66 7181076 7810111. ಇದರಲ್ಲಿ 
ಬರುನ ಹೆಸರುಗಳೆಲ್ಲ ಕಲ್ಪಿತ. ಸನ್ನಿವೇಶವೂ ಹಾಗೆಯೆ. ಎಂದಿನದೋ ಒಂದು 
ಚಿತ್ರ ಎಂದೇ ಓದತಕ್ಕುದು.) 


[ಹಳೆಯದೊಂದು ಕಚೇರಿ, ಅದರಲ್ಲಿ ಆಸನ, ಆಸನಕ್ಕೆ ಮುಂದಿ 
ಮೇಜು; ಬದಿಗೆ ಗುಮಾಸ್ತನ ಕುರ್ಚಿ. ಬಲಕ್ಕೆ ಸಾಕ್ಷಿಗಾರರಿಗೊಂದು 
ಪಂಜರ, ವಕೀಲರು ಕಕ್ಷಿಗಾರರಿಗೆ ಅತ್ತೊಂದು ಇತ್ತೊಂದು ಕಾಲುಮಣೆ 
ಗಳು. ಬೆಳಗ್ಗೆ ಹೆತ್ತು ಗಳಿಗೆ ಹೊತ್ತು ಏರಿದೆ. ಒಂದಾನೊಂದು ವ್ಯಾಜ್ಯ 
ದಲ್ಲಿ- ವಾದಿಯಾಗಿರುವ ವ್ಯಾಪಾರಿ ಸಿದ್ಧಯ್ಯ ಅತ್ತ ಬಂದು, ತನ್ನ ಸಮನ್ನು 
ಓದುತ್ತಾ ಅತ್ತಿತ್ತ ಅಡ್ಡುಡುತ್ತಾನೆ; ದೈಶ್ಯಾರಂಭದಲ್ಲಿ ಅವನು ಹೀಗೆ 
ಅಡ್ಡುಡುತ್ತಿರುವಾಗ ಗುಮಾಸ್ತರು ಬರುವರು, ಪರಸ್ಪರ ನಮಸ್ಸಾರಗ 
ಳಾದ ತರುವಾಯ್ಕ ಗುಮಾಸ ಸ್ವರು ಕುರ್ಚಿಯ ಮೇಲೆ ಕುತಿತು--] 

ಗುಮಾಸ್ತ: ಅತ್ತಿತ್ತ ಅಷ್ಮಾಡುವುದಕ್ಕೆ ಇದೇನು ಛತ್ರದ ಜಗಲಿಯೋ? 
ಇದು ಕಛೇರಿ! ಇಲ್ಲಿ ಮಾತಾಜಿ ಒಂದು ನೆ ಸುಮ್ಮನ ಕೂತಿರಬೇಕು. 
ಹಾಗೇ ರೂಲ್ಸು; ೬ನ] ಮರ್ಯಾದಿ. 

ಸಿದ್ದಯ್ಯ ಇದೇ ಕಛೇರಿಯೊ? ಇದೆಷ್ಟು ಹಾಳುಬಿದ್ದದೆ! ಹೊರಗ 
ಜಿಂದ ಬಂದರೆ ಹಾಳುಬಿದ್ದ ಛತ್ರದ ಹಾಗೇ 'ಕಾಣುತ್ತ ದಲ್ಲ! ಇಲ್ಯಾರು 


ಇಲ್ಲಿ ಸ ಸ್ವಾನೂ! ಇನ್ನ ಸ್ಸ ಅಡ್ಡುಡುತ್ತೇನೆ. ಇಲ್ಲಿತೆ ಅಭ್ಯಾಸವಾಗಲೀ 
ಆಂ 


ಹ ರೇಗಾ 


ಗುವಾಸ್ತ: ಅಭ್ಯಾಸ ಗಿಭ್ಯಾಸ ನಿನೂ ಬೇಡಾ. ಸುಮ್ಮ ಕೂತಿರೆ 
ಬೇಕು. ಹಾಗೆಲ್ಲ ಬೆದರಲಿಕ್ಕೆ ನಿಮ್ಮದೇನು ಸುಳ್ಳು ವ್ಯಾ ಜ್ಯವೋ? 

(ಸಿದ್ದಯ್ಯ ಕಾಲ್ಮಣೆ ಮೇಲೆ ಕೂತು ಸಮನ್ನು ಓತತ್ತಾಳಿ ಛೇ! 
ಗುಲ್ಲುಮಾಡಬಾರದು. ಖಾಮೂಷ! 

ಸಿದ್ದಯ್ಯ: ಅಲ್ಲಾ, ಎಷ್ಟು ನಮೂಕೆ ಒಕ್ಕಣೆ ಎಂತ. ಇದರಲಿ 


ತುಂಬ ಸದ್ರಿಗಳೇ. ಸದ್ರಿ ವಾದಿ, ಸದ್ರಿ ಪ್ರತಿವಾದಿ. ಸದ್ರಿ ಜವುಳಿ, ಸದ್ರಿ 
ಅಂಗಡಿ, ಸದ್ರಿ ತಾರೀಕು; ಎಲ್ಲಾ ನೂ ಸದ್ರೀನೇ? ಅಜೇಪ್ರಿ? (ಸ್ವಲ್ಪ 
ಆಲೋಚಿಸಿದಂತೆ ನಟಸಿ, ನಕ್ಳು) “ಸು ಸದ್ರಿ ವೂನರ ಚಚ ಅಂತಾ 
ಅಷ್ಟು, ಸದ್ರಿನೋ? 

ಗುಮಾಸ್ತ: ಕಾನೂನೇ ಹಾಗೆ, ವಾಜ್ಯವಾಗುವ ಮೊದಲು ಎಲ್ಲಾ 
ಸಾದಾ ಸೀದಾ ಮಾತು; ವ್ಯಾಜ್ಯವಾಯ್ತೋ, ಕಾನೂನಿನ ಮಾತೇ ಬೇರೆ, 
ವಕೀಲರು ವ್ಯವಹರಿಸುವಾಗ ನೋಡಿ; ಅಲ್ಲಲ್ಲಿ ಆಗಾಗ ಈ "ಸದ್ರಿ' ಬಂದರೆ, 
ಎಷ್ಟು ಲಕ್ಷಣ ಕಾಣಿಸುತ್ತದೆ! 


ಸಿದ್ದಯ್ಯ: ಹಾಗೆಯೋ ಇದು? ಸರಿ. (ಸಮನ್ನ್ಸು ಓದಿ ಆಲೋಚಿ 


ಸುತ್ತಾನೆ.).............ಸದ್ರಿ ಪ್ರತಿವಾದಿ' ಅಂದ್ರೆ ಎಲ್ಲಾ ಪ್ರತಿವಾದಿಗಳ 
ಹಾಗಲ್ಲ--ಇವ ಕಳ್ಳ ಸುಬ್ಬಯ್ಯ ಅಂತ. ಅಲ್ವೆ? "ಸದ್ರಿ ಜವ್ಫಿ' ಅಂದ್ರೆ_- 


ಸುಮ್ಮ ಜವ್ಫಿ ಯಲ್ಲ, ಸಮ್ಮ ಸಟ್ಟೀಶಾಲು ಹ್‌ ಸತ್ರ ಲಾಯಕ್ಚಾಗಿದೆ 
ಸ್ವಾಮಿ 'ಸ ಸದ್ರಿ' ಒಳ್ಳೆ. ಮಾತಿಗೊಂದು "ಸದ್ರಿ? ಕೂಡ್ಸಿದೈೆ, ಸದ್ರಿ ಜೇತಾ 
ಳನ ಹಾಗೆ ತೂಗ್ಬೆಳು ಎದ್ರಿ-ಪ್ರತಿವಾದಿರು. 

ಗುಮಾಸ್ತ: ಏನಯ್ಯಾ, ಹಾಗೆಲ್ಲ ಕಛೇ:ಗೆ ತಮಾಸೆನೇ? "ಕೋರ್ಟು 
ಬೇದಪ್ಪ್ಸು' ಎಂತಾ ಒಂದು ತಕ್ಕೀರಿದೆ ಗೊತ್ತುಂಟೀ? ಸುಮ್ಮನಿರಿ. (ಸಿಟ್ಟಾಗಿ, 
ತಲೆಬಾಗಿಸಿ, ರಿಕಾರ್ಡು ತೆರೆದು ಬರೆಯುತ್ತಾನೆ.) 

ಸಿದ್ದಯ್ಯ: ಕ್ಚಮಿಸಬೇಕು, ಸರಾಕೆ! ಆದ್ರೂ, (ಒಂದು ವೀಳೆಯ 
ಬೆಲೆ ಬೀಡಾ ದರಿಸಿ) ನಾನು ನನ್ನ ವಾಜ್ಮೂಲ ಹೇಳುವಾಗ ಹ್ಯಾ ಗೆಲ್ಲ 
ಹೇಳಿದ್ರೆ ನಾಜೋಕಾದೀತೋ ಅದನ್ನು 'ಲೇಂ ಭಾಷೇಲಿ ಹೇಳೋಣ ಸ 
ಅದ್ರೆ ಅಭ್ಯಾಸವಾಗ್ಬ್ಸೇಡ್ರೈ ನನಗೆ? ಸ್ವಾಮಿ, ಇದು ಸಾಕ್ಸಿಗಾರರ ಬಗ್ಗೆ 
ಚೌಕವೋ? 


ಗುಮಾಸ್ತ: (ತಲೆಯೆತ್ತದೆ ತನ್ನ ಕೆಲಸಮಾಡುತ್ತಾ ಇರುವಾಗ 
ಅಸಡ್ಡೆಯಿಂದ) ಹೂಂ, 
ಇ 
ಸಿದ್ದಯ್ಯ: ಈಗ್ಯಾ ರೂ ಇಲ್ವಲ್ಲ. ನಾನಿದ್ರಲ್ಲಿ ನಿಂತ್ಕೊಂಡು ನನ್ನ್ನ 
ಸಾಕಿ ಕ್ಸಿಹೇಳುವ ಹಾಗೆ ಅಭ್ಯಾಸ ಸಮಾಡಲೋ, ಸ್ವಾ ಮಿ? ನನಗಿದೆಲ್ಲ ಹೊಸ. 
ದಾಗಿಜಿ ನೋಡಿ, ದನ್ಮುಯ್ಯ- 
ಗುಮಾಸ್ತ: ಹೊಂ. (ಅಸಡ್ಡೆಯಿಂದ) 
ಸಿ ಡ 
೦ 0 ೦ ೦ 
(ಸಿದ್ದಯ್ಯನು ಪಂಜರದಲ್ಲಿ ಹಿಂತ್ಕು ತನ್ನ ಕಥೆಯನ್ನೆಲ್ಲಾ ಮೌನ 
ವಾಗಿ ಹಾವಭಾವಗಳಿಂದಲೇ ಹೇಳಿಕೊಂಡಂತೆ ನಟಸಿ, ನ್ಯಾಯಾಧೀಶರ 
ಕುರ್ಚಿಗೆ ನಮಸ್ಕಾರಮಾಡಿ ಹೊರಗೆ ಬರುವನು.) 
೦ 0 ೦ ೦ 


ಸಿದ್ದಯ್ಯ: ಸಾಮಿ ಪಕೀಲ್ರು ಕಕ್ಸಿಗಾರ್ರನ್ನ ಚೆನ್ನಾಗಿ ತರ್ಬೇತು 
ಮಾಡಿ ತರೋದು ಇದ್ಯಾಗಿಯೇ.  ಇದ್ನೋಡಿ, ಪಂಜರದ್ದಾಗೆ ಇದೆ; 
ಇದ್ರಲ್ಲಿ ಗಿಳೀಮಾತಿನಂತೆ ವಕೀಲ್ರು ಕಲ್ಪಿ ಕೊಟ್ಟು ದನ್ನು ಬಾಯಿಪಾಠ 
ಹೇಳ್ಬೇಕೂ ಅಂತ. ಅಲ್ವೆ? ನನಗಂತೂ ವಳೇಲ್ರು ಮಾತ್ರ್‌ ಟು 

ಗುಮಾಸ್ತ: ನಿನಪ್ಪಾ, ಕಿರಿಂ ಕಿರಿಂ ಎನಿ ನಿದ್ದಿ? 

ಸಿದ್ದ ಯ್ಯ: ಅಲ್ಲಾ; ವಕೀಲ್ರಿದ್ದಿದ್ರೆ ಚೆನ್ನಾಗಿತ್ತು ಅಲ್ರೆ? ನನ್ನ 
ಮಾತನ್ನ ಲ ಅಪ್ರ ಸರಿಮಾಡಿ ಹ್ಮ ದ್ರು. ನ್ಟ 

ಗುವಾಸ್ತ ವಕೀಲರಿಲ್ಲದೆ ವ್ಯಾಜ್ಯ ಉಳಿಡೀತೋ! ಅವಕ ಕಸಬೇ 
ಅದಕ್ಕಾಗಿ, ನಿನ್ಮು ವಕೀಲರು ಯಾರು? ಎಲ್ಲಿದ್ದಾ ಕೆ? 

ಸಿದ್ದಯ್ಯ: ಅವ್ರೋ, ಇಲ್ಲಿಗೆ ಬರಬೇಕೂಂತ" ನಿನ್ನೆ ರಾತ್ರೆ ಹೊರ್ಟಿ 
ವರು, ನಾಕೆ, ಸ ಮಿಂಚು ಎಲ್ಲಾ ನೋಡಿ 'ನುನೆಗ ನಡೆದ್ರು 
ಅಂತ ಹೇಳಿ ಕಲ್ಲಿ ದ್ಹಾಕೆ. ದೋಣಿಗೋ ಗಾಡಿಗೋ ಹಣಾ ಕೊಟ್ಟು 
ಬಂದಿದ್ದೆ; ಆದ್ರೆ ಗೆ ಗುಡುಗು ಆಗದ ಹಾಗೆ ಮಾಡಜಬೇಕೂ ಅಂದ್ರೆ 
ಅದು ಕೊಟ್ಟಾಗ್ರಡೆಯೇ! 

ಗುಮಾಸ್ತೆ: ೋಲಂಗೇನು ಮಹಾ ಗುಡುಗಿನ ಭಯ ಎಂತ! ' 
ಇಲ್ಲಿ ಕಛೇರಿಯಲ್ಲಿ ನಿಂತು ಮಾತಾಡಿ ಗುಡ ಗಿಸಿದ್ರೆ, ನಡುಗಿಸಿಬಿಡುತ್ತಾರೆ. 
ಪಾಸ, ಠಿಮಗೆ ಮಾತ್ರ ಅವರು ಬಾರಜಿ ಮೋಸವಾಯ್ತು. 


ತ್ನ 


ಜು ಪಹಾಖಿಇಂಐ 6 ಕಾಸಾಯಾದಾ: 


ಸಿದ್ದ: ಸ್ವಾಮಿ, ಹಾಗೆ ಹೇಳುವಷ್ಟು ಮೋಸನೇನೂ ಆಗ್ಲಿಲ್ಲ; 
ಕಾಸು ಉಳೀತು ಅಂದೆ, ಅದಲ್ಲದೆ ನಾನು ಅಭ್ಯಾಸಮಾಡ್ರೇನಲ್ರೆ? 
"ಸದ್ರೀ' ರಾತ್ರೆ, "ಸದ್ರೀ' ಅಂಗ್ಹೀಂದ್ಕ "ಸದ್ರೀ' ಪ್ರತಿವಾದಿ, "ಸದ್ರೀ' 
ಜನ್ಫೀನ್ಮ ಕದೀವಾಗ ನೋಡಿದ "ಸದ್ರೀ' ನಾನೇ ಇಲ್ಲಿರುವಾಗ, ಸದ್ರೀ 
ವಕೀಲ್ರು ಬಂದು ಏನು ಮಹಾ ಮಾಡೋದಿದೆ ಸ್ವಾಮಿ? ನೀವೇ ಹೇಳಿರಿ. 

ಗುವಕಾಸ್ತ: ಇರಬಹುದು ಎನ್ನುವ. ಆದರೆ, ನಮ್ಗೇನು ಗೊತ್ತು? 

(ಸುಬ್ಬಯ್ಯ ಬರುವನು. ಸಿದ್ದಯ್ಯ ಮುಖ ನೋಡಲಾರ,) 

ಸುಬ್ಬಯ್ಯ: ನಮಸ್ಕಾರಾಾ ಇದೇ ನಮ್ಮ ಕಛೇರಿ ಅಲ್ರೆ ಸ್ವಾಮಿ? 
ಅತ್ನೋಡಿ (ಬೆಂಚಿನ ಮೇಲೆ ಕೂತ ಸಿದ್ದಯ್ಯನನ್ನು ನೋಡಿ) ನಮ್ಮೂರ 
ಭೂತದ ಗುಡಿಯಲ್ಲಿ ಮಂಚ ಹಾಕಿಟ್ಟಿಂತಿದೆ. 

ಗುಮಾಸ್ತ ಹೈಂ?, ನಿಮ್ಗೇನಿದೆ ಇಲ್ಲಿ? | ವ್ಯಾಜ್ಯವುಂಟೋ ಕೂಡಿರಿ; 
ಇಲ್ಲವೊ' ನಡೀರಿ. 

ಸುಬ್ಬಯ್ಯ: ಸಮನ್ನು ಇದೆ ಅಲ್ಲಾ ಮತ್ತೆ? ಹೆನ್ಕೊಂದು ಗಂಟಿಗೇ 
ಹಾಜ್ರಾಗ್ಬೇಕು ಅಂತ. 

ಗುಮಾಸ್ತ: ಹಾಗಿದ್ರೆ ಅದೇ ಗಂಟಿಗೇ ಬಸ್ಸಿ 

ಸುಬ್ಬಯ್ಯ: ರಾಯ್ರು ಎಷ್ಟು ಗಂಟಿಗೆ ಬರ್ತಾರೋ? ವಕೀಲ್ರು 
ಹೇಳ್ತಿದ್ರು, ಸಮನ" ದಲ್ಲಿ ಛಾನೆಯಾಗ್ಯೇ ಇದೆ, "ಹೆನ್ನೊಂದು ಗಂಟಿಗೇ' 
ಅಂತ; -ಆವ್ವೆ ರಾಯ್ರು ಕಛೇರಿಗೆ ಬಂದಾಗಲೇ ಹನ್ನೊಂದು ಗಂಟೆ ಹೊಡೀ 
ತಶದೆ ಎಂದು, 
ಗುಮಾಸ್ತ: ಹಾಗಿದ್ದರೆ ಇನ್ನೆರಡು ತಾಸಿನಲ್ಲಿ ರಾಯರು ಬರುತ್ತಾರೆ. 
ಅಲ್ಲೇ ಕೂತ್ಕೊಳ್ಳಿ. 

ಸುಬ ಯ್ಯ: ಇಲ್ಲಿ ಕೂತ್ಕೊಳ್ಳೋದ್ಮಿಂತ ಹೋಟ್ಟ ಲ್ಲಿ ಕೂತ್ರೆ, ಫಲಾರ 
ವಾದ್ರ್ರೂ ಮುಗಿಸ್ಟಹುದು, ಇಲ್ಲಿ ಈ ಭೂತದ ಮಂಚದ್ಮೇಲೆ ಕೂತ್ಕೊಳ್ಳೋ 
ಜಿಂದ್ರೆ, ತಗಣೀ ಹಿಂಡು ನಮ್ಮನ್ನೇ ಫಲಾರಾ ಮಾಡ್ತದೆ. 

ಗುಮಾಸ್ತ: ಗೊತ್ತಿದೆ... ಅಯ್ಯಾ! ನಿಮ್ಮ ಹೋಟ್ಲು! ದುಡ್ಕೊಟ್ಟು 
ಊಟಕ್ಕೆ ಕೂತರೆ, ಇಲ್ಲಿ ವ್ಯಾಜ್ಯ ಕರಿಯುವಾಗ ಬಳಸ್ತಾರೆ. ದುಡ್ಡು 
ಅವರಿಗೆ; ಊಟಿ ಹೋಯಿತು; ನಂಬ್ರ ಅವಗುಣಾ. ಎಲ್ಲಾ ನಷ್ಟ, 
ಭ್ರಷ್ಟ ಕಷ್ಟ. .ಮೂರೂ ಒಂದೇ ಸಲ, 


ಅಲಾ ಭತ 


ಸುಬ್ಬಣ್ಣ: ಅದೆಲ್ಲ ಕಛೇರಿಗೆ ಬರುವಾಗ್ಗೇ ಗೊತ್ತು. ಸಿವಿಲ್‌ 
ವ್ಯಾಜ್ಯ ಅಂದ್ರೆ ಗೊತ್ತಿಲ್ರೆ? ಉಪ್ಪಾ ಸವೂ ಬೇರೆ ಇಶ್ಬೇಕೆ? ಠಗ್ಗೆ ಬಂದೆ. 
(ಹೋಗುವಾಗ ಸಿದ ಸ ಯೈಫಿಗೂ ಒಂದು ಜಿ ರ) | 
ಸಿದ್ದಯ್ಯ: ಇನ್ನೈೆ ಸದ್ರಿ ಪ್ರತಿವಾದಿ ಸ್ವಾಮಿ, 1 ಜವ್ಫೀ 
ಕದವಾ! ಅಲ್ಲಾ -ಕಥ್ಲೇಂಗೆ. ಬಂದಿದ್ದಾ ಕೆ ನಿಮ್ಮ ಮಾತಿಗೇನೆನ್ನಾನೆ 
ನೋಡಿ. ಹೋಗ್ವಾಗ್ಯ ನನ್ನೂ ನಮಸ್ಕಾರಃ ಆಂತ್ಕೆ, ಬದ್ಮಾಸಿ. 
ಗುಮಾಸ್ತ: ಜೆ ಕದ್ದ ವನಾದ್ರಿ ಕ್ರಿಮಿನಲ್‌ ವ್ಯಾ ಜೃಮಾಡಿ ಗ್ರಾಮ 
ದಲ್ಲೇ ಉಗ್ರಾಣೀ ವಶಾ ಕೊಟ್ಟ ವ್ಯಾ? ಬೇಡೀ ಜಿ ದನಲ್ಲ! 
ಸಿದ್ದ ಯ್ಕ್ಯ; ನಮ್ಮ ಉಗ್ರ್ರಣೀನೇ! ಅವ ಇವನ ರೋಸಿ! ಹೇಳಿದ್ರೆ, 
ಇದು ಸಿಎಲ್‌ ಬಾಬು ಎಂದಾ ನಮ್ಮ ಸದ್ರಿ ಉಗ್ರಾಣಿ ಬಾಬು! ಹೀಗಾಗಿ 
ಇವನ ಬಾಯೀಲಿ ಬಿದೆ, 
ಗುಮಾಸ್ತ: ನಿಜವೂ ಜೋರಾಗಿದ್ದಾನೆ. ಬಾಯಿ ಮಹಾ ಶೆಕೆಯ 
ತ್ತಾನೆ. 
ಸಿದ್ದಯ್ಯ: ಬಾಯಿ)! ಬಾಯಿ ತೆರೆದಾ ಅಂದ್ರೆ ಸುಳ್ಳಿನ ಗೇರ್ಸೊಪ್ಪೆ 
ಜೋಗೇ ಹು ದೇವ್ರಿ ದ್ದಾನೆ, ಅವ್ನೇ ಕಾಪಾಡ್ಸೇಕು. ಇನ್ನ ಸುಳ್ಳು 
ಎನ್ಟೈೆಂದ್ರೆ,_ಇವ ಮಾತಾಡುವಾಗ ಸಿಡ್ಲು ಬಡೀದಿದ್ರೆ ಸಾಕ್ಕು ಈ 
ಕಛೇರಿಗೆ! 
ಗುಮಾಸ್ತ: ಸುಳ್ಳಿ ಗೊಂದು ಸಿಡಿಲ್ಬಡ್ಯೋವಂತಿದ್ರೆ, ಈ ಕಛೇರಿ 
ಯೆಲ್ಲಾ ಎಂದೋ ಪುಡೀಕಲ್ಲಿನ ರಾಶಿಯಾಗ್ತಿತ್ತು. ಆದ್ರೂ ಕಾನೂನು 
ಸರೀ ಉಂಟೂ, ಎಂತಾ ನ್ಯಾಯ ನಡೀತಾ ಇದೆ, 
(ವಕೀಲ ಗಂಗಯ್ಯ ಬರುವನು.) 
ಗಂಗಯ್ಯ: ನಮಸ್ಕ್ಯಾ ಗೆ ಗುವನಾಸ್ತ್ರೆ. ಹೋದ ಸಲ ಇಲ್ಲಿಗ್ಬಂದಾಗ 
ನನ್ನ್ನ ಹೊಸ ಕೊಡೇನ ಬಾಜ್‌ ಎಕೊ ಂಡ್ರು. ಬರೇ ಹಳ್ಕೊಂದು 
ನನಗಿಟ್ಟಿಟ್ಟಿದ್ದಾರೆ. ದು ಸವ ಎಿತ್ಯೊಂಡಾರು ಎಂತ, ನಮ್ಮ 
ಕೊಡೇನ 'ನಿಮ್ಮೆ ಕುರ್ಚೀ ಬೆನ್ನಿಗೆ ಸಿಕ್ಕಿ ಸಸಿದ್ಧೇನೆ. ಆಗ್ಬೆ? 
ಗುಮಾಸ್ತ: ಅದೂ ಹೌದು, ಸ್ಟಾ ರೆ ಮೆಟ್ಟು ಕೊಡೆ ಎಲಾ 
ಹಳ್ತಾ ಗಿಜಿಯೊ ಅವ್ರ ಇನ್ಲಿಗ್ಗ ದು ನಿಮ್ಮ ಡಸ ಸ ಹೇರಿಂಗೂ 
ಎಲ್ಲಾ ಕೇಳ್ತಾ ರೆಂಬಂತೆ ನಿಂತ್ಯೊ ೦ಡ್ಕು ಮೆಲ್ಲಗೆ ಹೊಸ್ತನ್ನೆ ತ್ರಿ ಹಳ್ತನ್ಸ್ಸಿ ಟ್ಟು 


೧ ಟಾ ಫಟ ರಲಲ ಲಲಲಲಲ್‌ಶ9"ೇಿೇ ಕ ತಾ 
ಕ್‌ 


ನ ಸುಟ್ಟ ಎ.ಗ 


1 


ಹೋ ರಾ“ 


ಜಾರ್ಮಾರೆ. ಇದು ಕಛೇರಿ ಎಂತಾ ಏನೋ ಹೆಳ್ತನ್ನಾದ್ರೂ ಹಿಂದೆ ಬಿಡ್ತಾರೆ; 
ಇಲ್ವಿಸ್ರೆ ಅದನ್ನೂ ಬಿಡ್ತಿದ್ದಿಲ್ಲ; ಕಿಸೇಲಿಟ್ಟುಕೊಂಡು ಜಾರ್ವಿದ್ರು!. 

ಗಂಗಯ್ಯ: ಕೆಲವರಿಗೆ ಇದೇ ಒಂದು ಕಸಬು. ಇರ್ಲಿ ಇನ್ನೂ 
ಸಮಯವಿದೆಯಲ್ಲ, ಇಷ್ಟ ಲ್ಲೆ ಬಂದೆ. (ಹೋಗುವಾಗ...) 

ಸಿದ್ದಯ್ಯ: ಸ್ವಾ: ೂ, ಮಹಾಲಿಂಗಯ್ಯನವೆ, ನಮಸ್ಕಾರ 

ಗಂಗಯ್ಯ; ನಮಸ್ಕಾರ, ನೀವ್ಯಾರೋ ಗುರ್ತಾಗಲಿಲ್ಲ. ನಾನು 
ಗಂಗಯ್ಯ, ಈ ಕಛೇರಿಯ ವಕೀಲ, 

ಗುಮಾಸ್ತ: ಸುಬ್ಬ ಯ್ಯ ನ ವ್ಯಾಜ್ಯ ದ ವಾದಿ ಸಿದ್ದ ಯ್ಯ್ಯ ಅಂದ್ರೆ ಇವರು. 

ಸಿದ್ದ ಸ್ಹಯ್ಯ: ಫಡ ಸ ನ್‌್‌ ಸ ಕಳ್ಳುಗಡಿಗ ಜಾತ್ರೆ 
ಸಮಯ ಬಂದವು ಸ್‌ ಮಹಾಲಿಂಗಯ್ಯ ಎಂತಾ ನನ್ಗೊತ್ತಿಲ್ವೆ? 
ದೇವ್ರಿಗೆ ಹೂಪೂಜೆಯಾಗ್ತ್ಯದೆಂತಾ, ಬ್ರಾ ಹ್ಮೂರಿಗೆ ವಸ್ತ್ರದಾನ ಮಾಡೋ 
ದೈಂದು ಜರೀದುಪ್ಪಓ ಎತ್ಯೊಂಡಿದ್ರಿ, ಅದೀಗ ನಿಮ್ಮ ಕೊರಳು ಸುತ್ತಿದೆ. 
ಕಳವು ಅಲ್ಲ, ದುಡ್ಡು ಬಾಕಿ ಅಫ್ಟೆ. ಅದ್ರ ಕ್ರಯಾನ ಈಗ ಕೊಟ್ರಿ 
ಉಪ್ಪಾರ ಅಥ್ವಾ ನಮೃಡೆ ವಕೀಲ್ರು ಬಂದಿಲ್ಲಾ ನೋಡಿ, ನೀವೇ ನನ್ನ 
ವಕಾಲತ್ತು ನೋಡಿದ್ರೂ ಸಾಕು, 

ಗಂಗಯ್ಯ; ನಾನು ಮಹಾಲಿಂಗಯ ನೂ ಅಲ್ಲ; ಇವ ನನ್ನಿ ಕಂಡದ್ದೂ 
ಇಲ್ಲ; ಕಳ್ಳಂಗಡೀ ಜಾತ್ರೆಗೆ ಹೋದ್ದೂ | ದುಪ್ಪಟ "ಮಾತು ಬಿಡಿ: 
ಇದಿಸ್ಟ ಲ್ಲೆ ಇಷ್ಟು ಸುಳ್ಳಾದ್ರೆ, ನಿಮ್ಮ ವ್ಯಾಜ್ಯ ವ್ಯ ಸು ಕ್ಸ ಯಾವ 
ವಶಕೀಲ್ರು ಬಂದಾರು? ' 

ಸಿದ್ಧಯ್ಯ: ಸುಳ್ಳು? ನಿಮ್ಮ ಕೊಡೇನ ಕಛೇರೀಲೇ ಯಾರೋ ಕದ್ರು 
ಎನ್ರ್ವೀರಲ್ಲ ನಮ್ಮಲ್ಲಿಂದ ಜರೀದುಪ್ಸಟ ತಂದವು ಸದ್ರಿ ಜರೀದುಪ್ಪ ಲ 
ತಂದಾಗ ಅದನ್ನು ನಿಮಗೆ ಕೊಟ್ಟಿ ಸ್ರ ಸಿದ್ದ ಯ್ಯ ನಿ ನಾಕು- ಪ್ರತ್ಯಕ್ಷ 
ಸುಳಾ ಖಡ್ತಿರಲ್ಲಾ!! 

ಗಂಗಯ್ಯ: ವಿನಯ್ಯ, ನನ್ನನ್ನು ದುಡ್ಡು ಕೊಡದ ಫಟಿಂಗನೆಂದು 
ಮಾಡಿ ಬೈತೀಂ? ಗುವಾಸ್ತ್ರೇ, ನಿಜ ಕ್ಥೆ ನನ್ನ ಅನವಕಾನಮಾಡಿದ್ರು, 
ಸುಳ್ಳಾಡಿ! ನೀವು ಸಾಕ್ಷಿ. ಅವ್ರ ಮಾತು ಬರೆಡೊ ಳ್ಳಿ-- ಈಗಲೇ ಈ 
ಕಛೇರೀಲೇ ಮಾನನಷ್ಟದ ವ್ಯಾಜ್ಯ ಶಿಕ ನೋಡಿ! 


ರಾ ಗಡಿ, ಹಾ 


ಸಿದ್ದ: ಮತ್ತೆ ನಾನೇನ್ಸ್ರಿಡೋವ್ಸೇ ಅಂತಾ. ಈ ಕಛೇರೀಲೇ ರಾಯ್ರ 
ಮುಂದೆ ನಾನು ಹೇಳ್ಳೋಕ್ತೇನೆ. ಗುಮಾಸ್ತ್ರೇ ನನ್ನ ಮಾತಕನ್ನೆಲ್ಲ ನೆನ 
ಪಿರುವ ಹಾಗೆ ಬರ್ದಿಟ್ಫೊಳ್ಳಿ ಅಂಜಿ. ನೀವು ಸಾಕ್ಷಿ 

ಗುಮಾಸ್ತ: ಇಡೀ ಜನ್ಮ ಬರ್ದೆ ಬರ್ದು ಬೆನ್ನು ಮುರೀತ್ಕು ತಲೆ 
ಕರಡಾಯ್ತು. ಇನ್ಸಿದನ್ನೂ ಬರೊ ದೇದ್ರೆ? ಬಂದೈ.1,೫ (ಹೋಗ್ತಾನೆ.) 

ಗ ನಾನು ದುಡ್ಕೊ ಡಡ ದುಷ ಗ್ರಟ ತಂದವ್ನಂತೆ! ಮತ್ತೆ ನೆವ 
ಹೇಳಿ ವಕಾಲತ್ತು ಧರ್ಮಕ್ಕೆ. ಮಾಡಿಸ್ತಾ! ಸುಬ್ಬಯ್ಯನ ವಕಾಲತ್ತೇ 
ಸಾಕು ನನಗೆ, 

ಸಿದ್ದಯ್ಯ: ಹೌದು, ಅಸ್ಟೆ ಸಾಕು. "ಕಳ್ಳೆ ಕಳ್ಳೆಗೆ ನಂಟು' ಎನ್ತ್ರಾ 
ರಲ್ಲ, ಅದರ ಹಾಗೆ. ಆದ್ರೆ ನಾನು ಸದ್ರಿ ದುಪ್ಪಟಯ ಹೆಣಕ್ಳಾಗಿ ವ್ಯಾಜ್ಯ 
ಖಂಡಿತ ದಾಖಲ್ಮಾಶೋದೇ ನೋಡಿ........ ಬಂದೆ........ (ಹೋಗ್ತಾನೆ.) 

ಗಂಗ: ಏನು ಗಂಡಾಂತರ| ಸುಬ್ಬಯ್ಯನಂತೂ ಕಾಸೂ ರುಸುಂ 
ಕೊಡೋ ಹಾಗಿಲ್ಲ. ಅವ್ನ ವಕಾಲತು ಇರುವಾಗ ಇವ್ನ ವಕಾಲತ್ತು 
ಪಡಿಯಲಿಕ್ಕೂ ಇಲ್ಲ. ಇನ್ನು ದಿನಹರ್ಣೆ ಮಾಡೋದ್ಧಾ ಗಿ "ನ್ನ ಮೇತೆ 
ಹೂಡೋದೇ ಮಾನನಷ್ಟ ದ ವ್ಯಾಜ್ಯ. 

(ಸುಬ್ಬ ಯ ಭ ಬರುವನು.) 

ಸುಬ್ಬ: ಯಾವ ವಾ ್ಯಜ್ಯಸ್ತಾ ಸ ನನ್ಹಾಗ್ಲಿ ಮೊದ್ಲು. ರಾಯ್ರ್ರು 
ಬರೋ ಮೊದ್ಲು ನನ್ನ ನ್ನ್ನ ಸರ್ಚ್‌ ಮಾಡ್ತೇನೆ ಎಂದಿರಿ, ನಾನು 
ಎತ್ಕೊ ಂಡ ಶಾಲಿನ | ನಾನೇನೆನ್ಸೇಕೋ ಹೇಳಿ. 

ಸು ಈ ಪಂಜರದಲ್ಲಿ ನಿಂತ್ಳೊ ಡು ಹೀಗೇ ಹೇಳ್ತೀರೋ ಅಂತ. 
(ಸ್ವಗತ) ಸ್ವ ಲ್ಸ ಬೆದರಿಸಿ ನಿರಾಶೆ ಹುಟ” 'ಸಿದ್ರೆ, ರುಸುಂ ಏರೋದು. 

ಸುಬ್ಬ ಸ ಅಲ್ಲಿ ಹಾಗ್ಸೇಳ್ತೇನೆಯೆ? ಇಲ್ಲಿ ಕೀವು ಕಲಿಸಿಕೊಟ್ಟು 
ಡನ್ನ್ನೆ ಅಲ್ಲಿ ನ್ಮ ಬಾಯಿಪಾಠ ಹೇಳೋಡು ತರ್ಜೇತ್ಕಾಡಿ, 

ಗಂಗ; ಅದೆಲ್ಲ ಮಾತ್ರಿಡಿ, ಇಲ್ಲಿ ದೇವ್ರ ಮುಂಡೆ ನಿಂತ್ಟೊ ಡು 
ಪ್ರವಾಣಮಾಡಿ ಹೇಳೋದು ಸುಳ್ಳು ಹೇಳಬಾರ್ದು. ದೇವ್ರ ನ 
ಹೇಳೋದು, ೫೦! 

ಸುಬ್ಬ: ಕಳವುಮಾಡಿ ಇಲ್ಲಾ ಎನ್ನೋಜೋ? ಕಳಪುಮಾಡಿಲ್ಲ 
ಎನ್ನೋದೋ? ದೇವ್ರ ಮುಂಜಿ ಪ್ರಮಾಣ ನಿನೆನ್ನೊ ದು? 


ಡ್‌ 


$ 


ಇಲ. ಲ ಜದ 


ಗಂಗ. ಹಾಗೆಂದ್ರೆ ಎಲ್ಲಾ ಮುಗೀತು, 
ಸುಬ್ಬ: ಮತ್ತೇನೆನ್ಸೇಕು? ನಾನು ಕದ್ದಾಗ ಅವ ಕಂಡಿಲ್ಲ ಎನ್ರೇನೆ. 
ಆಗ ಅನ್ನ ಸಾಕ್ಸಿನೇ ಸುಳ್ಳಾಗ್ರದೆ. ಬೇರೆ ಸಾಕ್ಸಿ ಇಲ್ಲ. ಗೆದ್ದೆ! 
೬. ಗಂಗ್ಗ ಸರಿ! ನಿಮ್ಮ ವಕಾಲತ್ತ್ವೇ ನನಗೆ ಬೇಡ. 
ಸುಬ್ಬ: ಸಿಟ್ಟಾಗೋದೇ ವಕೀಲ್ರೆ? ನೀವೇ ಹೇಳಿ, “ಸತ್ಯ ಹೇಳಿದ್ರಿ 


ವಿ 
ಎಲ್ಲಾ ಮುಗೀತೆ'ಫ್ರ್ರೀರಿ; ಸುಳು ಹೇಳ್ಲಿಕ್ಕೆ ಪ್ರವರಾಣನರಾಡಿದ ಮೇಲೆ 


ಆಗ್ರದೆಯೇ? ರುಸುಂಮಿನ ಕಡಿಗೆ ನೋಡ! ನನಗೆ ಗುಣವಾದ್ರೆ ಇದೆಲ್ಲಾ 
ಹಣ ನಿಮ್ಲೇನೆ; ಅವ್ಚಆ ಜವ್ಭೀ ಗಂಟು ಮಾರಿ ಕಟ್ಟಿದ ಹಣದ ಈ ಗಂಟು 
ನಿಮ್ಗೇನೆ. 

ಗಂಗ: ಗುಣಷಾದ್ರೂ ಅವ್ನಣವಾದ್ರೂ ರುಸುಂ ಕೊಡ್ಲೇ ಬೇಕು. 
ತಿಳೀತೋ? ರು-ಸುಂ ಎಂದ್ರೆ ಅದೇ ಅರ್ಥಾ, ರುಜುವಾಗಲಿ, ಸುಳ್ಳಾ 
ಗಲಿ, ರು.ಸುಂ, 

ಸುಬ್ಬ: ಅವ್ನ್ನಣವಾದ್ರೆ,__ಹೆಣನಪ್ಟ ಬೇಕೆ, ಮಾನನಷ್ಟ ಬೇಕೆ, 
ಪುನಹೆ ರುಸುಂ ಅಂದ್ರೆ? 

ಗಂಗ: ಹಾಗೋ ತೀರ್ಪು ಹೇಳಿದ ಕೂಡ್ಲೆನನ್ನ ರುಸುಂ ಕೊಡಬೇಕು. 


ಕ ಒಲ್ಲದಿದ್ರೆ ಈಗ್ಲೆ ಹೊರಟಿ. 


ಸುಬ್ಬ: ಹೂಂ, ತಡೀರಿ, ಪ್ರಮಾಣ ಮಾಡ್ಲುವಾಗ, ಸುಮ್ಮನಿ 
ರ್ತೇನೆ. ಗಂಟಲ್ನೋನಪು ಎನ್ತೇನೆ. ಗೆ? ಉಬ್ಬಸ, ಕ್ಷಯ, ಕೆಮ್ಮು 
ಆಗ್ರದೆ ಎನ್ರ್ವೇನೆ. ಯಾವುದಾದೀತು ಹೇಳಿ? ಯಾವುದನ್ನು ನಂಬ್ಯಾಕು? 

ಗಂಗ: ಮಹಾರಾಯ್ಕ ಪ್ರಮಾಣ ಮಾಡಿಸುವಾಗ ತಲೆ ಬಾಗಿಸಿ 
ಹೊಂ ಎಂದ್ರೂ ಸಾಕು. ಮುಂದೆ ಸ್ರಶ್ನೆಗೆಲ್ಲ ಏನಾದ್ರೂ ಉತ್ತರ ಹೇಳೆ 
ಬೇಕು. 

ಸುಬ್ಬ: ಏನಾದ್ರೂ ಅಂದ್ರೆ ಕಲ್ಪಿ ಕೊಡಬೇಡ್ವೆ? ತರ್ಬೇತು ಮಾ 
ಡಿರಿ. ಒಟ್ಟರೆ, ಶ್ರ ವ್ಯಾಜ್ಯದಿಂದ ನನ್ನ್ನ ತಲೆಯೇ ಹಾಳಾಗಿದೆ. 

ಗಂಗ: ಇದ್ದೆಲ್ಲಾ ನೋಡಿ ನನ್ನ ತಲೆಯೂ ಹಾಳಾಗಿದೆ. ಮನುಷ್ಯ 
ನಂತೆ ಇರಬೇಡ್ವೆ? ಕಲ್ಪಿಕೊಡು, ಎಂದ್ರೆ ನೀನೇನು ಮಾತಾಡಬಾರದೆ 
ವನೋ? ಮೂಗನೋ? ಮೂಗನಾದ್ರೂ ಜಾಯಿ:ಯಿಂದ ಧ್ರನಿ ಹೊಕೆಡಿ 


ಟಿ ಇ 6 
ಸುತ್ತಾನ! 


ರ್‌ 


ಹಾ (ಗು ಟೂ 


ಸುಬ್ಬ; (ಈ ಮಾತನ್ನು ಚೆನ್ನಾಗಿ ಗ್ರಹಿಸಿಕೊಂಡು ನಕು ಹಾಗೆ | 
ಯೇ 1 ಮಾಡ್ತೇನೆ ಸ್ವಾಮಿ. ಇದೇ ತರ್ಜೀತು, ಸಾಕು. ಇನ್ನಾ ಗ್ಗ 
ವಿಚಾರ್ಣೆ. ನಾನು ಮೂನನೆ! 

ಗಂಗ: ಹಾಗೆ ಮಾಡಿದ್ರೆ ನಮ್ಮಿ ಂದೇನೂ ರುಜುವಾತು ಸಿಗುವ 
ಹಾಗಿಲ್ಲ; ಅವ್ನ ಹೇಳಿಕೆಯೆಲ್ಲ ತಪ್ಪು ಗುವ ಹಾಗೆ ನಾನು ನೋಡ್ತೇನೆ. 
ಕದ್ದದ್ದೆಂಬುದು. ಅಮಾಸೇ 'ನಡುರಾತ್ರೆ ಮಳೇಲಿ; ಸಾಕ್ಸಿಗಾರರೇ ಇರ 
ಲಾರರು. 

ಸುಬ್ಬ: ಬ....ಬ....ಬ...ಬ್ಲ,,ಬ...(ಎಂದು ಧ್ವ ನ ಸಾ 
ವಕೀಲನು ನಕ್ಕು ಸಂತೋಷಿಸುತ್ತಾನೆ.) 

ಇ ಸಿದ್ದಯ್ಯ, ಗುಮಾಸ್ತ ಎಲ್ಲಾ ಬರುವರು, ವಂದನೆಗ. 
ಳಾದ ಬಳಿಕ ಅವರವರ ಸ್ಥಳದಲ್ಲಿ ಕುಳಿತುಕೊಳ್ಳುವರು.] 

ನ್ಯಾಯಾಧೀಶ: ಸಿದ್ದಯ್ಯ--ನಿಮ್ಮ ವಕೀಲರು ಮಳೆ ಅಂತ ಬರ್ಲಿ 
ಲ್ವಂತೈೆ--ನನಗೆ ತಿಳ್ನಿದ್ದಾರೆ. ನಿಮಗೆ ಸಾಕ್ಷಿಗಾರರೂ ಇಲ್ಲ; ವಕೀಲ್ರೂ 
ಇಲ್ಲಾ. ನೀವೇ ನಿಮ್ಮ ವಾಜ್ಯ ವ್ಯ ವಹರಿಸುತ್ತಿ ಕೋ ಇನ್ನ್ಟ್ಯಾರೂ 
ಇದ್ದಾರೋ! 

ಸಿದ್ದಯ್ಯ: ಇನ್ನೇನ್ನಾಡಲಿ ಬುದ್ಧಿ? ಹಾಗೇ ವಾಡ್ಸೇಕಾಯ್ತು. ಆದ್ರೆ 
ಸದ್ರಿ ಅಂಗ್ಲಿಯಿಂದ ಸದ್ರಿ ಜವ್ಳಿ ಕದ್ದದ್ದನ್ನ್ನು ಸೋಟೆ ? 

ನ್ಯಾಯಾಧೀಶ: ಛೇ! ಹಾಗೆಲ್ಲ ಆಡಬಾರದು, ಪ್ರಮಾಣವಾಗ್ಲಿ- 

(ಗುಮಾಸ್ತನು ಸಿದ್ದಯ್ಯನನ್ನು ಪಂಜರದೊಳಗೆ ನಿಲ್ಲಿಸಿ ಪ್ರಮಾಣ 
ಮಾಡಿಸುವನ್ನು ಅವನ ಹೇಳಿಕೆಗೆ ಆರಂಭ,) | 

ಸಿದ್ದ ಯ್ಯ: ನಾನು ಇಪ್ಪತ್ತು ವರ್ಷಗಳಿಂದ ಕಳ್ಳಂಗಡಿಯ ದೇವಸ್ಥಾ 2 
ನದ ಹಕ್ಕಿ ಕ ಸ ವ್ಯಾಪಾರ ವಾಡಿ ಜೀವನ ಮಾಡ್ತೇನೆ, ಸದ್ರಿ ಜವ್ಫೀ 
ವ್ಯಾಪಾರದಲ್ಲಿ ಸದ್ರಿ ಕಳವಾದ ದಿನದೆ ಹಿಂದೆ ಒಂದು ತಿಂಗಳಿಂದ್ಲೂ 
ಚಿಲ್ಲರೆ ಕಳವುಗಳು ಆಗುತ್ತಿದ್ದುದನ್ನ್ಸು ನೋಡಿ, ಕಳ್ಳನನ್ನು ಹಿಡಿಯ 
ಬೇಕೆಂದಿದ್ದೆ; ಅದ್ರಲ್ಲೂ ಸದ್ರಿ ಅಂಗಡಿಯಲ್ಲಿ ಸದ್ರಿ ಕಳವಾದ ಜವುಳಿಯು 
ಊರಲ್ಲಿ ಕೆಲವರ ಮ್ಭೈ ಮೇಲೂ ಇದು ರಿದನ್ನು ಕಂಡಿದ್ದೆ, ಸದ್ರಿ ವಿಷಯ. 
ಹೀಗೆ ಸಂಶಯವಾಯ್ತು, ಸದ್ರಿ ಜವುರಿಯಲ್ಲಿ ಕೆಲವು" ಸದ್ರಿ ಸುಬ ಬಯ್ಯುವ 
ಮ್ಬೆ ಮೇಲೂ ಜ್‌ ಬಂತು, ಸದ್ರಿ 


(ವಕೀಲ "ಸದ್ರಿ-ಸದ್ರಿ' ಕೇಳಿ ನಗುವನು.)--ನೆಗಾಡ್ರಿ, ನಾನೇನೂ: 
ಈ ಬೇಕೆ ಹೆಸ್ರು ಕೊಟ್ಟು ಎಕ್ತಿದ ಸದ್ರಿ ದುಪ್ಪಹ್ಪೀನ ಮರ್ತಿದ್ದಿಲ್ಲ-- 
ಜ್‌ ನ್ಯಾಯಾ; ಈ ಮಪ್ಪಓ ಎಲ್ಲಿಂದ ಬಂತು? ಸದ್ರಿ ಶ್ಯಾಲಿನ ವಿಷಯ: 
ವ್ಯಾಜ್ಯ; ಅನಾನಶ್ಯಕ ವರಾತಿತ್ಸೇಡಿ, ತ 
ಸಿದ್ದ: ಇಲ್ಲ ಬುದ್ಧಿ. ಸದ್ರಿ ಜವ್ಫಿ ಸದ್ರಿ ಸುಬ್ಬಯ್ಯನ ಮೇಲೆ ಕಂಡೆ. 
ನ್ಯಾಯಾ: ಅಂದ್ರೆ ದುಪ್ಪಟೀನೋ ಕಳವಾದ್ದು? ಬೇಕೆ ಹೆಸ್ರು 
ಕೊಟ್ಟಿದ್ದೆ ಂದ್ರೆ ಶಾಲಿಗೋ? 
ಸಿದ್ದ: ಹೌದು ಬುದ್ಧಿ. ಈಗ ಸದ್ರಿ ಕಳನಿನ ವ್ಯಾಜ್ಯ ದಾಖಲ್ಮಾಡಿ 
ದ್ದುಂಟಲ್ಲ್ಯಾ ಅದು ಸದ್ರಿ ಶಾಲಿನ ವಿಷಯ... 
[ವಕೀಲ ನೆಗಾಡುವನು.] 
ಸ ನಕ್ಕ ಕೀನಾಯ್ತು? ಸದ್ರಿ ಸುಬ್ಬ ಯೆ ಭನನ್ನು ಹಡೀಬೇಕೂಂತ ರಾತ್ರಿ 
. ಯಲ್ಲಿ 4.41 ಜವ್ಫಿ ನೆಲ ಸದ್ರಿ ಅಂಗ್ಡಿ ಯದು ತೂಗ ಹಾಕಿ, ಜಾತ್ರ ವೇತೆ 
ನ ಮಿಣಿ ಗ್‌ ಗಿರಾಕಿಗಳನ್ನು ಸ ಇದ್ದೆ, ಅಂಗ್ಲೀ 
ಜಗ್ಗೀ ಮೇಲೆ ಒರಗಿದೆ, ಬರ್‌ ದೀಪೋತ್ಸವ, ಜನಗಳು ಬರ್ತಾ 
ಹೋಗ್ತಾ ಇದ್ದಾ ಗೈ ಸದ್ರಿ ಸುಬ್ಬ ಯ್ಯ ನೂ ಅತ್ತ ಇ ಹಿಂಡಿನೊಳಗೆ ಸುಳಿ 
ದುದ್ದ ನ್ನ್ನ ಕಂಡೆ ಇನ್ನು ಈಗಾಗ್ಲೆ ಸಟೆ ಎಂದು ಮತ್ತೂ ನಿದ್ದೆ ಯಿಂದ 
ಕಣ್ಮುಚ್ಚಿ “ದಂತೆ ಸ್ಯ 
ನ್ಯಾಯಾ: ಬಹಳ ಉದ್ದಕ್ಕೆ ಹೇಳಬಾಠದು, ಕಳವೆಲ್ಲಿಯಾಯಿತು? 
[ವಕೀಲ ನಗುವನು. 
ಸಿದ್ದ: ಹಾಗೆ ಮಲಗಿದ್ದಂತೈ--ನೆಗಾಡಿ, ನೆಗಾಡಿ!__ ಜರೀ ದುಪ್ಪಟ 
'ಮರ್ಯೇದಿಲ್ಲ ನೋಡಿ. 
ಸ ನ್ಯಾಯಾ: ಪುನಃ ಈ ಜರೀ ದುಪ್ಪಟ ಎಲ್ಲಿಂದ? ಕಳವಾದ್ದೆಂಬುದು 
ಶ್ಯಾಲೋ? ದುಪ್ಪಟಬಯೋ? ಜರೀ ದುಪ್ಪಟಿಯೋ? ಅಥವಾ ಎಲ್ಲ ಅದು 
_ ಒಂದೆಯೋ? ಬೇಕೆ ಬೇರೆಯೋ? 
ಭಃ ಸಿದ್ದ; ಬೇರೆ ಬೇರೆ ಬುದ್ಧಿ! ಜರೀ ದುಪ ಕ್ರ ಬೇಕೆ, ಶ್ಯಾಲು ಬೇಕ್ಕೆ 
ಕಾ ಯಾ: ಶ್ಯಾ ಲಿನ ಸುದ್ದಿ ಹೇಳ್ಬೆ ಕು ಮತ್ತೆ; ಆ ದುಪ ಲ ಯಾಕೆ? 


ಫಿ 
(ವಕೀಲ ನಗುವನು. ) 








ಸಿದ್ದ: ಅಂದ್ರೆ, ಹಾಗೆ ಅರ್ಕೆ ಮಾಡ್ಕೊಳ್ತೇನೆ ಬುದ್ಧಿ. ಇವ್ಸು ಕಕ್ರೆ 
ನಾನು ಮರೀತ್ರೇಸೆಯೆ? ಹಾಗೆ ಸದ್ರಿ ರಾತ್ರಿ ನಾನು ಸುಮ್ಮನೆ ಕದ್ಮುಚ್ಚಿ 
'ರೆಗಿ ಡುಗ ಭಾರೀ ಮಳೆ ಸ ಗಾಳಿ. ಹಾಗೆ ನಡು ರಾತ್ರಿ 
ಯಾಗಿತ್ತು; ಜೋರು ಗಾಳಿ ಬೀಸಿದಾಗ ದೀಪ ನಂದಿ ಹೋಯ್ತು. ಕತ್ತ 
'ಲಾಯ್ತು. ಜೇಗ್ಸೇಗ ಎದ್ಯೊಂಡು ದೀಪಪ್ರರಿಸಿ ನೋಡ್ತೇನೆ, ಕೆಲವು 
ಸನಗೇ ಇದ್ದಿಲ್ಲ. ಸಾಲ್ಫಾರು ಜನ ದೂರ ಹೋಗುತ್ತಾ ಇದ್ದರು. ಇವ್ರಲ್ಲಿ 
ಸದ್ರಿ ಸುಬ್ಬಯ್ಯ ಇದ್ದಾನೆ ಎಂದು ಹಿಂದಿಠಿಂದ ನೋಡ್ಕೊಂಡೆ. 

ನ್ಯಾಯಾ: ಹಂದಿನಿಂದ, ದೂರದಲ್ಲಿ! ಅವಾಾಸೇ ನಡು ರಾತ್ರಿ. ಸರಿ 
ಹೂಂ! ಮತ್ತೆ....... (ವಕೀಲ ನಗುವನು.) 

ಸಿದ್ದ: (ವಕೀಲನಿಗೆ) ಖಾವಂದರು ಬರೆದ್ಕೊಂಡಾಯ್ತು. ಸನ್ಸಿಧಾ 
ನಕೆ ತಿಳಿದೇ ಇದೆ, ಇನ್ನು ಕೀವು ನಕ್ಸರೇನು ಸುಳ್ಳು ಗ್ರಜಿಯೆ? ದುಪ್ಪ 
ಬಯ ಕ್ರಯಕ್ಕೆ ಮಾತ್ರ ವ್ಯಾಜ್ಯ ತ ಹೀಗೆಲ್ಲ ಉಪದ್ರ 
ಕೊಟ್ಟರೆ ಇನ್ನು ಬಡ್ಡಿ ಯನ್ನೂ ಕೂಡ್ಲಿ ವ್ಯಾ ್ಸ ಮಾಡ್ತೇನೆ. 

ನ್ಯಾಯಾ: (ಇಸ್ಟನ್ನೂ ಟುಟ ಇದ್ದು, ತಪ್ಪಿತೆಂದು 
ತಿಳಿದು) ವಾಜ್ಮೂಲದಲ್ಲಿ ಎಲ್ಲಾ ಕಲಸಿ ಹೋಯ್ತ ಲ್ಲಾ! ಇದು. ರುಜು 
ವಾತಲ್ಲ. 

ಸಿದ್ದ; ರುಜುವಾತು ಕೊಡ್ತೇನೆ ಖಾವಂದಕ್ಕೆ-- ಸದ್ರಿ ಸುಬ್ಬಯ ಡನೆ 
ಮೈ ಮೇರೆ ಸದ್ರಿ ಶಾಲನ್ನು ಕಂಡ! ಬಳಿಕ, ಅದೆಲ್ಲಿಂದ ಬಂತು? - ಮ 
ಕೊಂಡದ್ದು? ಷ್ಟು ಕ್ರಯ? ಎಂದು ಕಳ್ಸಿ. ಆದ್ರೆ ಒಬ್ಬರಿಗೆ 


ಬಿಬಿ 
`ಒಂದೊಂದುತ್ತರ, ಅದ್ರಿ ದ ಸದ್ರಿ ರಾತ್ರಿ, ಸದಿ ಸುಬ್ಬಯ್ಯ, ಸದ್ರಿ 


ಕ್‌ 
ಶಾಲನ್ನು ಸಪ್ರಿ ರೀತೀಲಿ” ಕಳವುಮಾಡಿದು. ಎಂತಾ ನನ್ನ ವ್ಯಾಜ್ಯಾ-- 
ಪುಣ್ಯ ವುಳ್ಳ ಖಾವಂದರು ದೈನ್ಯವುಳ್ಳೆ ನನ್ನ್ನ ಹೇಳಿಕೆ ಲಾಲಿಸಿ, 'ನ್ಯಾ ಯ 
ಜಟ[ೇ1॥ ಅಂತ। 
[ವಕೀಲ ನಗುವನು.] 
ನ್ಯಾಯಾ; ಸರಿ, ಇನ್ನು ಪ್ರತಿನಾದೀರ ಕಡೆ ವಕೀಲರ ಅಡ 
ಸವಾಲು ಇದೆಯೋ? ಈ 


ಗಂಗ: ಇಲ್ಲ, ಸ್ವಾಮೂ, 


| 


ಕ 


ಈ ಬಾ (|. "ಈ, 


ನ್ಯಾಯಾ: ಪ್ರತಿವಾದಿಯು ಸದ್ರಿ ಕಳವು ಮಾಡುವಾಗ ನೋಡಿ 

ದ್ದೌ ದೋ, - ವಾದಿ ಹೊಗ್ಗೀ ವಾದಿಯ `ಕಣೆಯವರಾಗ್ದಿ ? 
[ವಕೀಲ ನಗುವನು.] 

ಸಿದ್ದ: ಆಗಾಗ ನಗ್ತಾರೆ. ನನಗೆ ವಕೀಲ್ರು, ಸಾಕ್ಷಿಗಾರ್ರು ಯಾರೂ 
ಇಲ್ಲಾ ಅಂತ. ಕಳ್ಳ ನನ್ನು ಬ ನೋಡಿದ ಮೇಲೆ, ಈ ಕಣ್ಣಿ? ಗಿಂತ ಸಾಕ್ಷಿ 
ಬೇಕೆ” ಬೇಕೇ, ಾನಕ। ದುಪ್ಪಟೀನ ದುಡ್ಡು ಕೊಡಜಿ "ಎತ್ಯೊ ಕ 
ಈಗ ನಕ್ಕರೆ ಸಂದಾಯವ್ಯಾತೋ? ಬಡ್ಡೀ ಸಮೇತ ವ ಸೂಲ್ಮಾಣೇನೋ 
ಇಲ್ಹೊ ನೋಡಿ. ಈ ಕಳ್ಳರನ್ನು...... ಡೆ 
.. ನ್ಯಾಯಾ: ಹಾಗೆಲ್ಲ ಗಯ, ಕಛೇರಿಯಲ್ಲಿ "ಈ ಅಸಾವಿಕಿ 
ಕಳ್ಳಾ' ಯೆಂದು ತೀರ್ಮಾನವಾಗುವ ಮೊದ್ಲು ಕಳ್ಳನನ್ನೆ ಆದ್ರೂ ಸಳ್ಳಾ 
ಎಂದು ಕರೆದರೆ ಅದೇ ಮಾನನಷ್ಟ ತಿಳೀಕೋ? 

ಸಿದ್ದ: ಅಯ್ಯೋ ಖಾವಂದಕೆ, ಕದ್ಯೋದು ಬೇರೆ; ನಗೋದು ಬೇರೆ. 
ಆದ್ರೂ ನಾನು ಗೊತ್ತಿದ್ದೂ ಕಳ್ಳಾ ಎಂದ್ರೆ ತಪ್ಪಾಗ್ರಜಿಯೇ? 

ನ್ಯಾಯಾ: ಅನರ್ಥ! ಕದ್ದದ್ದೆಂಬುದು ಪ್ರತಿವಾದಿ; ನಗೋದೆಂಬುಡು 
ವಕೀಲ್ರು, ಸಾಕು. ಪ್ರತಿವಾದಿ ಬರ್ಲಿ. 

[ಸುಬ್ಬಯ್ಯ ಪಂಜರ ಸೇರುವನು, ಪ್ರವಾಣವಾಗುವಾಗೆ ಗಂಟಿ 
ಲೊಳಗೇ ಎನ ನ. 

ಗಂಗಯ್ಯ: ಸ್ವಾವೂ, ಪ್ರಕಿವಾದಿ 
ಸ ತಡೀತದೆ. ಇಸ್ಟ ವರೆಗೆ “ಕಛೇರಿಗೆ 

ಧಾನ ನಿಚಾರ್ಣೆಯಾಗ್ಸೇಕೂಂತ ಅರಿಕೆ, 

ನ್ಯಾಯಾ: ಅದೂ ಪ್ರಮಾಣ ವಣಾಡ್ತಾನೆ. ಬಾಯಿ ಬರೋದಿಲ್ವೆ? 

ಸಿದ: ಬಾಯಿ ಆ ಉಜನ್ಯ2 [ೂ! 

ಗುವತಾಸ್ತ: ಸುಮ್ಮನಿರಿ, "ಬೇದಪ್ಪು' ಮಾಡ್ಬಾರದು. 

ಸುಬ: ಬ....ಬ....ಬಿ....ಬ.... 

ನ್ಯಾಯಾ: ಹೆಸರು ಸುಬ್ಬಯ್ಯ ಅಲ್ರೆ? 
ಸರಬ ರಬ 
ಸಿದ್ದ: ಸದ್ರಿ ಸುಬ ಯ್ಯ ಇವ್ಳ ಖಾವಂದಕರೇ! ಏನು? ಅಆ ಸುಳ್ಳಿನ 


ಬ 
ಕಾರ್ಪಾಕೆ' ತೆ್ಯೋದಿಲ್ಲ; ಸಿಡಿಲ್ಬಡ್ಡೀತೂ ಎಂತಲೋ? 


ಲಸ ಸಾಧು. ಇವನ ಮಾತು 


ಸ್ಟ 
ಬಂದವೃಲ್ಲ; ಬೆದ್ರಿದ್ದಾನೆ. ಸಲ 
ಎ 


ಸಾಗರ ಪಾ 


ಗುಮಾಸ್ತ: ನಿಮ್ಮನ್ನ್ಯಾರು ಕೇಳಿದ್ರಯ್ಯಾ, ಸುಮ್ಮಗಾಗಿ. 

ಸಿದ್ದ: ನನಗೆ ವಶೀಲ್ರಿಲ್ಲ. ನಾನೇ ನನ್ನ ವಕೀಲನಾಗ್ಸೇಕೂ 
ಅಂತಂದ್ರು ರಾಯರು, 

ನ್ಯಾಯಾ; ಸರಿ, ಈ ವಿಷಯ ಪ್ರತಿವಾದಿ ಏನೆನ್ನಾನೆ? 

(ಏನೇನೋ ವಿಕಟವಾಗಿ ಅಭಿನಯಿಸುತ್ತಾನೆ.) 

ನ್ಯಾಯಾ; ಅಯ ್ಯಯ್ಯ-- ಛೆ! ಇನ್ನ ತಲೆ ಹಾಳಾಗಿದೆಯೋ? 

ಗಂಗ; ಬಹಳ ಸಾ ಹ ಮೊದ್ಲೇ ಮಾತು ತಡೀತಿಜಿ. ಕಛೇರಿ 
ಬಾಗ್ಗು ನೋಡಿದವ್ನ ಲ್ಲ. ಸುಳ್ಳು ವ್ಯಾಜ್ಯ ಉಂಟಾದ್ರಿಂಡ ಮನಸ್ಸು 
ವಿಕಾರವಾಗಿದೆ. ಜೊ ಕ ಧೆ ಇಷ್ಟು ದಿನ ಚಾತೆಯೇ ಚಿಂತೆ. 
ನನಗೂ ಪೂರ್ತಿ ಹೇಳಲಾರ, ಅಷ್ಟು ತರೆ ಕರಡಾಗಿದೆ.. . ಈ ವ್ಯಾಜ್ಯ ದಿಂದ. 

ನ್ಯಾಯಾ: ಈ ವಾದಿ ಪ್ರತಿವಾದಿಗಳಂಥಾ ಅಸಾಮಿಗಳಿಬ್ಬರೂ ಒಂದೇ 
ಕಡೆ ಸೇರಿದ್ರೈ ಯಾರ ತಲೆಯೂ, ನನ್ನ ತಲೆ ಸಹಾ ಕರಡಾದೀತು, ಇರ್ಲಿ 
ನಾನು ಜೆಂ ಸುತ್ತೇನೆ. 

ನ್ಯಾಯಾ; ಎಂದಾದ್ರೂ ಶಾಲ್ಕು ದುಪ್ಪಟ ಕದ್ದದ್ದುಂಟಿ ಹಿಂದೆ, ಈ 
ಸಿರ್ಯಾದಿನಲ್ಲಿದ್ದಾಗೆ? 

ಸುಬ್ಬ: ಬ....ಬ....ಬ....ಬ.... 

ನ್ಯಾಯಾ: ಥೂ! ಮ್ಫೆ ಮೇಲೆ ಇತ್ತೆಂಬ ಆ ಶಾಲ್ಕು ಅಥವಾ 
ದುಪ್ಪಟ ಎಲ್ಲಿಂದ? ಯಾವಾಗ? ಯಾರಿಂದ “ಎಸ ಸಕೈ ತಂದದ್ದು? 

ಸುಬ್ಬ: ಬಿ....ಬ..,,ಬ....ಬ.. 

ಸಿದ್ದ: ದುಪ್ಪಟ ಎಲ್ಲಿಂದ ಸ್‌ ಈ ಪ್ರಕಿವಾದಿಯ ಮೇಲೆ? 

ನ್ಯಾ ಯಾಃ '`ಬಾಯ್ಕುಚ್ಚು! 

ಸುಬ್ಬ: ಬ....ಬ....ಬ....ಬ.... 

ನ್ಯಾಯಕಾ: ತಡೀರಿ, ಒಂದೊಂದಾಗಿ ಸವಾಲು ಕೇಳ್ತೇನೆ. ನನ್ನ 
ಮಾತಿನ ಅರ್ಥವಾಗ್ಯದೇ? 

ಸುಬ್ಬ: ಬ....ಬ...ಬ....ಬ..,. 

ನ್ಯಾಯಾ; ಸಾಯಲಿ! ಒಂದೇ ಬ--ಬ್ಬ--ಬ್ಬ! ಬ! ಸಾಕು. 
(ಸುಬ್ಬಯ್ಯ ಪಂಜರದಿಂದ ಇಳಿಯುವನು. ) 


ಬಸು ೬ 1. ಮು 


--ವಕೀಲರೆ] ಇನ್ನು ಸುಮ್ಮನೆ ಸಮಯ ಹಾಳ್ಮಾಜೋಜೇಶೆ? ತಶೆ 
ಹಾಳಾಗಿದ್ದ ರೂ ಇರಬಹುದು. ಅಸರಾಧ ಮಾಡಿ ತಫ್ಪಿಸಿಕೊಳ್ಳು ಸವುದಕ್ಕೂ 
ಈ ರೀತಿ `ಬಾಯಿ ಮುಚ ಹುದು. ಆದ್ರೈ ನ 

ಚಲೂ ಬಹು ವ ಇ ಜಿಕ 
ಮಾಡುವಾಗ ಕಂಡದ್ದಿ ಲ್ಪ, ಕಂಡಿರಲಾರ. ಶಾಲನ್ನು ಹೊದ್ದು ಕೊಂಡವರೆಲ್ಲ 
ಅವನ ಅಂಗಡಿಯಿಂದ ಕಳವು ಮಾಡಿ ಎತ್ತಿದವ್ರೆಂದ್ರೂ ಅರ್ಥವಿಲ್ಲ. ಅನು 
ಮಾನದ ಮೇಲೆ ಮುಂದರಿಸುವಾ ಅಂದ್ರೆ, "ದ್ಧ! ದ್ದು ದಾಸ ಕಟ್ಟಿ ನೋ ಶಾಲೋ 
.. ತಿಳಿಯದು; ಅಷ್ಟು ಬೆರಸಿ ಹೇಳಿ ಸಟರಾ1। ಇದಕ್ಕೇನೂ ರುಜು 
,, ವಾತೂ ಇಲ್ಲ; ಜಾ ಇಲ್ಲ... ವಾದೀಕಡೆ ವಕೀಲರ ಸರಿಯಾಗಿ 
ವಿಚಾರ್ಣೆಯಾಗ್ತಿತ್ತ್ಕೋ ನಿನೋ! ಅವರೂ ಇಲ್ಲ. ಹಾಗೆಂದು ವಾದಿಯು 
ತ ವಕೀಲನಾಗ್ಗಿ ಬ ಸಿದ್ದಾನೆ. . ಅಂತೂ, ಇದು ಸಿವಿಲ್‌ ಬಾಜೇ ಅಲ್ಲ. 
ವ್ಯಾಜ್ಯ ಕ್ನೇನೂ ಜು :ರವಿಲ್ಲ. ಪ್ರತಿವಾದಿಯ ಖರ್ಚು ವಾದೀ ತಲೇ ಮೇಲೆ. 
ವಿಚಾರಣೆ ಮುಗಿಯಿತು, 





[ಎದ್ದು ಹೋಗುವರು.] 
ಸಿದ್ದ: ಇದೊಂದು ಹೋದ್ರೆ ಹೋಗಲಿ. ಇದ್ರ ಹಣಾನೂ ಕೂಡ್ಸಿ 
ಆ ದುಪ ನ್ಸದೀ ಹಣ ಬಡ್ಡಿ ರ್‌ ವಸೂಲ್ಮಾಡ್ರೇನೋ ಇಲ್ಫೋ ನೋಡಿ, 
ನಃ ನೋಡ್ಕೊಳ್ಳಿ. ನನ್ನ ಸಾಕ್ಸಿಗಾರರು ಇಲ್ಲೇ ಇದ್ದಾರೆ. ಮಾನ 
ನಷ್ಟಕ್ಕೆ ವ್ಯಾಜ್ಯ ಮಾಡ್ತೆನೋ ಇಲ್ತ್ರೋ ನೋಡಿ. 
ಗುಮಾಸ್ತ: (ಅವಸರವಾಗಿ ಹೊರಟು) ನಾನಿಲ್ಲ, ಹ್ಯೇಂ! ನನ 
ಗೊಂದೂ ಗೊತ್ತಿಲ್ಲ. ಸುಮ್ನೆ ಸಾಕ್ಷಿಗೀಕ್ಷಿಗೆ ಕರೆಯ ಬೇಡಿ. (ಹೋಗುವನು.) 
ಸಿದ್ದ: ಆಯ್ತೋ ನಿಮ್ಹೊಂದು ಸಾಕ್ಷಿ? ಇನ್ನೊಬ್ಬ ಇವ ಬ--ಬ್ಬ--ಬ್ಬ-- 
ಬೊಬ್ಬರಿಯ. ಇವ್ನನ್ನು ಇನ್ನು ಬಾಯಿ ಬಿಡಿಸುವವರ್ಯಾರು ಕೋರ್ಟಿನಲ್ಲಿ? 
ಬಾಯ್ತೆರೆದಾ ಅಂದ್ರೆ ಟಾಪು! ಈಗಲೇ ನನ್ನ ದುಪ್ಪಟ ಕ್ರಯಕ್ಕಾಗಿ ನರ್ಯಾದು 
. ಬರಿಸುತ್ತೇನೆ (ಹೋಗುವನು.) 
| ಗಂಗ: ಸುಬ್ಬಯ್ಯಾ, ಅಪರಂಜಿಯಯ್ಯಾ ನೀನು! ಗುಣವಾಯ್ತು 
. ಮಾತ್ರವೇ ? ನನಗೆ ಕೊಡುವ ರುಸುಂ ಸಹಾ 2 ಕೂಡಿ ಬಂತು. ನೀತ 
| ಕ್ಕ ರುಸ್ತುಂ ಪ್ರತಿವಾದಿ! ಅವ್ನುಣವಾದ್ರೂ ಕೊಡಬೇಕಾಗಿತ್ತು, ಈಗ ಗುಣ 
ಕ ವಾಗಿದೆ, ಹಣ ಬರ್ಲಿ--!ಕೊಡಪ್ಪಾ ನನ್ನ ರುಸುಂ! 
ಸುಬ್ಬ; ಬ.2ಬು ಬಿ 


ಬರೂ 


ಗಂಗೆ: ಬೇಷ್‌! ಹಾಗೆಯೆ ಇನ್ನೂ ಕೆಲವು ದಿನೆ, ಅಪ್ಪೀಲಿನ 
ವಾಯಿಜೆ ದಾಟುವ ವಕೆಗೆ ಬ--ಬ್ಬ--ಬ್ಬ- ಬ್ಬ ಅಭ್ಯಾಸ ಮಾಡೋದೊ 
ಳ್ಳೇದು. ಹೂಂ! ಆದ್ರೆ ವಾಯಿಜಿ ದಾಟದ ಮೇಲೆ ಬ. ಬ--ಬ್ಬ. ಬ್ರಾ 
ಬೇಡಾ। ಹುಚ್ಚ ಎಂದಾರು! 

ಸುಬ್ಬ; ಜಟ ಟೂ _ ಬ] 

ಗಂಗ; ಇಕ್ಕ್ಯೋ-- ರಶೀದಿ ಕೊಡ್ತೇನೆ. "ಇಪ್ಪತ್ತು ರೂಪ್ಯ್ಯಾ ಬಂತು” 
ಕೊಡು ನೋಡುವ. ನಷ್ಟವೇನೂ ಇಲ್ಲ. ಅವನ ಜವ್ಫಿ ಕದ್ದು ಗಂಟಿ: 
ಮಾಡಿದ ದುಡ್ಡಿನ ಗಂಟು; ಬೇಗ ಹೂಂ! 

ಸುಬ್ಬ: ಬ--ಬ--ಬ--ಬ (ರಶೀದಿಯನ್ನು ಕಿಸೆಯಲ್ಲಿ ಬಚ್ಚಿಡುತ್ತಾ ನೆ.) 

ಗಂಗ: ಸರಿ, ಹಾಗೇ ಇರಬೇಕು. ಪಂಡಿತಾ! ಗೃಹಸ್ಥ ಹಾಗೆ 
ರುಸುಂ ಕೊಟ್ಟಿ ಡು ಎಂದ್ರೆ, ಇನ್ಯಾರು ಕಳ್ಳಾ ಎಂದಾರು ಮತ್ತಿ? 

ಸುಬ್ಬ: ಗಡಿ (ತೊಳ ಇರ ಬ....ಬ...,ಬ.....ಬ) 
(ಹೊರಗೆ ನಡೆದು ಬಾಗಿಲಲ್ಲಿ ನಿಂತು) ನಿಮ್ಮಂಥವರು ತರ್ಜೇತು ಮಾಡಿ 
ದ್ವನ್ನು ಖಾಷಂದರೂ ಒಪಿ ಬ್ರಕೊಂಡುದನ್ನು ಇನ್ನು ಮುರಿಯೋಜೆ? ಬ 

ಗಂಗ; ಚ್‌. ಹೊರಟು) ಸದ್ರಿ ರುಸುಂ ಕೊಡಪ್ಪಾ! ಅಥ್ವಾ ' 
ಸದ್ವಿ ರಶೀದಿನ ಹಿಂದಕ್ಕೆ ಕೊಡು. ಸ 

ಸುಬ್ಬ: (ದೂರ ಹೋಗುತ್ತಾ) ಬ....ಬ....ಬ....ಬ 


ಗೆಂಗ; ಇನ್ನೇನು ಮಾಡೋದು? ಬ.ಬ__ಬ೨ ಬ ಎಂದೇ ನಾವು 
ಹಾಕಿದನಲ್ಲ! ಅಬ್ಬಬ್ಬ! 


[ತೆರೆ ಇಳಿಯುವುದು.] 


ಶಾ ಎ ಫಿ 
ದಿ। ಎನಂ್‌. ಎನ್‌. ಕಾವಂತರವರ "ನುುಪ್ಪು? ಎಂಬ ಪ್ರಬಂಧ [| 


ನನ್ನು, ಪ್ರಬಂಧಗಳ ಸಂಕಲನದಲ್ಲೇ ಸೇರಿಸಬೇಕೆಂಬ ಉದ್ದೆ (ಶಜಾದ ಈ 
ವಹಿಯಲ್ಲಿ ನ ಪ್ರಕಟನಸಿಲ್ಲ, ಸಂಪಾದಕ, 





೫2..1228 ಮ್‌ ತ 


ಒಂದಾಣೆ ಮಾಲೆಯ ಐದನೇ ಪ 


ಅದ್ಭುತ ತ್ಕಾಗ 


ಷ್ಟ ತ್ತು 


ಇತರ ಕಿರುಗತೆಗಳು 


ಒಂದಾಣೆ ಮಾಲೆಯಲ್ಲಿ--(೧) ಯಾವ ಕಾಲಕ್ಕೂ ಹದಿನಾರು ಪುಟಗಳಿ 
ಗಿಂತ ಕಡಿಮೆಯ ಪುಸ್ತಕವಿರುವುದಿಲ್ಲ. (೨) ಪುಟ ಸಂಖ್ಯೆ 24,32, 
40 ಅಥವಾ 48 ಇದ್ದರೂ ಬೆಲೆ ಒಂದೇ ಅಣೆ, (೩) ಉತ್ತ ಜೆ ವರ್ಗದ 
ಜ್‌ ಸಣ್ಣ ಕತೆಗಳು, ಏಕಾಂಕ ಪ್ರಹೆಸನಗಳು ಚಿಕ್ಕ ನಿಫೆಂಟು (ಅರ್ಥ 
ಕೋಶ)ಗಳು, ವ್ಯಕ್ತಿ ಚಿತ್ರ ಗಳು ಕ್ಲೇತ್ರಗಳ ಪರಿಚಯ, ದೇಶವಿದೇಶ 
| ಗಳ ಚರಿತ್ರಗಳ್ಳು ಗ ಹತ್ಯೈದ್ಯ, ಸೃಷ್ಟಿಯು ವೈಚಿತ್ರ ಕಿಗಳು, ಜಗಕ್ತಿನ 
ಫಿ . ಶ್ರೇಷ್ಠ ತತ್ತ ಜ್ಞಾನಿಗಳ ಉಪಜೀಶಗಳು-- ಬೀಗೆ ನೌರಾರು ವಿಸಮ 

| ಗಳು ಈ ನೌಕೆಯಲ್ಲಿ ಪ್ರಕಟವಾಗುವುವು. 
ಒಂದಾಣೆ ಮಾಲೆಯ ಪುಸ್ತಕಗಳನ್ನು, ಸ್ತ್ರೀಯರಾಗಲಿ ಪುರುಷರಾಗಲಿ, 
ವಿವಾಹವಯಸೃರಾಗಲಿ, ವಿದ್ಯಾರ್ಥಿಗಳಾಗಲಿ ಓದಲು ಯಾವ 
ಆತಂಕವೂ "ಇರದಂತೆ, ಜಾಗರೂಕತೆಯಿಂದ ವಿಷಯಗಳನ್ನೂರಿ 

ಸಿಯೇ ಪ್ರಕಟಿಸಲಾಗುವುದು. 
ಪ್ರತಿಗಳನ್ನು ಆಯಾ ಊರಿನ ಪುಸ್ತಕ ವ್ಯಾಹಾರಿಗಳಿಂದ ಅಥವಾ 
ನ್ಯೂಸ್‌ ಏಜಂಟರಿಂದ ಪಡೆಯಬಹುದು. 
ಅಥವಾ 
ಒಂದಾಣೆ ಮಾಲ್ಕೆ 


ಪ್ರಭಾತ ಆಫೀಸು, ರಥಜೀದಿ, ಮಂಗಳೂರು. 








ಕ ಬೇಕಾದುದು ಒಂದಾಣಿ ಮೂ ಹಿಲೆಯಲ್ಲೆದೆ. 





17158151 10 7877೮೮ ೮೫೫%65'' 


«ಗ5೦7ಟಣ! ಓಗ೦7ಟಣ1ೃ್ಧ ॥೬1೧8೧ಗಿ. 
ಣಗಿಣ 5ರ೦ಗಿಣ ಇಟಗಿ 5111110೮ 5ಆ೦ಗಿಣ ಇ*ಟಗಣ೧5೦೧ಇ 


ಡಿ 50೩0 ೧: 8೪೮7 ಬೆಂ 10£.ಔ17687 ೦೩೦ 
ಓ 80(0£ 50೩0 ೧೦: ೩ 8168107 808018 


ಕರ್ಣಾಟಕದಲ್ಲಿ 
ಪ್ರಖ್ಯಾತವಾದ- 
ಮೂರು 
ಕಸ್ನೂರಿ ವಸ್ತುಗಳು: ' 
ಎದಿ ಎದಿ 
ಕಸ್ತೂರಿ ಬಾರ್‌ಸೋಪು 
ಕಸ್ತೂರಿ ವಾಶಿಂಗ್‌ಸೋಪು 


ತ ರ್ಸ್‌ ಸೈತ ನ ಬಡ 
ಕ್‌ ಸ್ಟ್‌ ಗ ಇಷ್ಟ ನಿರ್ಮಲ ಡ್‌ 





ದಕ್ಷಿಣ ಕನ್ನಡ ಜಿಲ್ಲೆ ಯ ಎಲ್ಲ ಕಡೆಗಳಲ್ಲೂ, 
ಇರವ ಟಿ ಕೇಂದ್ರ ಗಳಲ್ಲೂ ಸ್ಟೊ ಕಿಸ್ಟ ರು "ಇಖವಳು; 
ಎಲ್ಲ ಕಡೆಸಳಲ್ಲಿ ದೊರಿವುವು. 


ತಯಾರಿಸುವವರು: 
ಶ್ರೀ ರಾಮಕೃಷ್ಣ ಒಯಿಲ್‌ ಮಿಲ್ಸ್‌ 





ಬೋಳೂರು . 2 ಮಂಗಳೂರು, ಸ ; 
ಬ್ರೆಂಚ್‌; ತುಮಕೂರು, 
[| ಗಗಿ11ಗ (015೧14 01 1415 


ಡಲಿ.೦ಲಿಓ ನ 1/ಓ11೮6ಓ೬೦ಣಣ., 
17೩1300: 3011811 (1178086 5೬16). . 





1161066, 2111100 ೩116 2118000 )]/ 8೩, 7. 8609 
೩॥ 1:6 2/೩)1.೩॥ 2/1/0088, 1.16,, 187 881076-3, 


